ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1845 (2187) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


RE ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ನಿಯಮಾವಳಿಗೆ ಒಳಪಡುವ ಇಲಾಖೆಗಳು ಮತ್ತು 
ಇಬ: ಸಂಸ್ಥೆಗಳ ಕುರಿತು 

(ಅ) ರಾಜ್ಯಕ್ಕೊ೦ದು ಸಿಬ್ಬಂದಿ ಆಡಳಿತ ಸುಧಾರಣೆ ನಿಯಮಗಳು ಜಾರಿಯಲ್ಲಿವೆಯೇ; 

ಇಲ್ಲವಾದಲ್ಲಿ, ಕಾರಣವೇನು; 


(ಆ) ರಾಜ್ಯದಲ್ಲಿ ನಿರ್ಮಿತ ಕೇಂದ್ರ ಕೆ.ಆರ್‌.ಐ.ಡಿ.ಎಲ್‌. ಗಳಂತೆ ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆಯ ವ್ಯಾಪ್ಲಿಗೆ ಒಳಪಡದ ಸರ್ಕಾರದ ಅಧೀನ ಇಲಾಖೆ ಮತ್ತು ಸಂಸ್ಥೆಗಳು 
ಯಾವುವು; ಅವುಗಳು ಇಲಾಖೆ ವ್ಯಾಪ್ಲಿಗೆ ಒಳಪಡದಿರಲು ಕಾರಣವೇನು; 


(ಇ) ಸರ್ಕಾರದ ಅಧೀನದ ಬೇರೆ ಬೇರೆ ಸಂಸ್ಥೆ/ಇಲಾಖೆಗಳು ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣಾ ಇಲಾಖೆಯ ನೀತಿ ನಿಯಮಾವಳಿಗೆ ಒಳಪಡದೇ ಕಾರ್ಯನಿರ್ವಹಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹೌದಾದಲ್ಲಿ, ಇದು ಸಾಮಾಜಿಕ ನ್ಯಾಯಕ್ಕೆ 
ವಿರುದ್ಧವಾಗಿರುವುದನ್ನು ಗಮವಿಸಲಾಗಿದೆಯೇ ? 


